ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' :: 140(196) 

ಸದಸ್ಯರ ಹೆಸರು ಶ್ರೀ ಚಿದಾನಂದ್‌ ಎಂ.ಗೌಡ 

ಉತ್ತರಿಸುವ ದಿನಾಂಕ 16.02.2022 

ಉತ್ತರಿಸುವ ಸಚಿವರು ಕಂದಾಯ ಸಜಿ:ವರು 
ಕ್ರ.ಸಂ] ' ಪ್ರಶ್ನೆ . ಉತ್ತರ 


ನಮೂದಿಸಿರುವಂತೆ ಯಾವ ಕಾರಣಕ್ಕೂ ಸದರಿ 
ಜಮೀನುಗಳು ಯಾರಿಗೂ ಪರಭಾರೆಯಾಗದಂತೆ 
ಹಾಗೂ ಈ ಜಮೀನುಗಳ ಸಂಪೂರ್ಣ 
ಉತ್ಪತ್ತಿಯು ಈ ಪಾಠಶಾಲೆಗೆ ಸೇರಬೇಕೆಂದು 
ಮುಚ್ಮ್‌ಳಿಕೆ ಬರೆದು ಕೊಟ್ಟೆದ್ದರ ಮೇರೆಗೆ ಸರ್ಕಾರಿ 
ಆದೇಶವಾಗಿಮದ್ದ, ಇಂದು ಈ ಶಾಲೆಗೆ ಬರುವ 
ದಾರಿಯೂ ಸೇರಿ ಪಾಠಶಾಲೆ ಕಟ್ಟಿಡಗಳಿರುವ 
ಸೆಂಪೂರ್ಣ ಜಮೀನೇ ಪರಬಾರೆಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


"ಅು ಶಿರಾ ತಾಲ್ಲೂಕಿನ ಚಿಕ್ಕಸಹಳ್ಳಿಯ 'ಸ.ನ೦:202 | ಶಿರಾ: ತಾಲ್ಲೂಕು; ಕಳ್ಳಂಬೆಳ್ಳ ಹೋಬಳಿ, ಚಿಕ್ಕನಹಳ್ಳಿ 
(ಹಳೇ ಸ.ನಂ.190ರ 5.14 ಗುಂಟೆ ವಿಸ್ತೀರ್ಣ ಮತ್ತು | ಗ್ರಾಮದ ಸ.ನಂ. 202 (ಹಳೆ ನ೦.ಸ.ನ೦.190ರ 5-14 ಎ/ಗು೦ 
ಸ.ನಂ.199/4 ಮತ್ತು 5 (ಹಳೇ ಸ.ನಂ.187/1 ಮತ್ತು | ವಿಸ್ತೀರ್ಣ) ಜಮೀನುಗಳನ್ನು ಮಹಾರಾಜರ ಸರ್ಕಾರದ 
2ರ 2 ಎಕರೆ ವಿಸೀರ್ಣದ ಜಮೀನುಗಳನ್ನು | ಆದೇಶ ಸಂ.5673-4-ಎಲ್‌ ಆರ್‌238-5-5 
ಮಹಾರಾಜ ಸರ್ಕಾರದ ಆದೇಶ ಸಂ೦:5673-4- | ದಿನಾಂಕ:29:11.1905 ರಂತೆ ' ಸಂತೆ ನಡೆಸಲು ಹಾಗೂ 
1.R238-5-2, ದಿನಾ೦ಕ:29-11-1905 ರಂತೆ ಸಂತೆ| ಸರ್ಕಾರಿ ಆದೇಶ ಸಂ:ಆರ್‌ 4769-70/361-07-6 
ನಡೆಸಲು ಹಾಗೂ ಸರ್ಕಾರಿ ಆದೇಶ ಸಂ: ್ಣ 4769- | ದಿನಾಂಕ:11.01.1910ರ೦ತೆ ಧರ್ಮಛತ್ರ ಮತ್ತು ಪಾಠ ಶಾಲೆ 
70/361-07-6 ದಿನಾಂಕ:11-01-1910ರ೦ತೆ ಕಟ್ಕಲು ಜಮೀನುಗಳನ್ನು ಭೂ 
ಧರ್ಮಛತ್ರ ಮತ್ತು ಪಾಠಶಾಲೆ ಕಟ್ಟಲು | ಪರಿವರ್ತಿತಗೊಳಿಸಲಾಗಿದ್ದು ಪುಸ್ತುತವಾಗಿ ಸ.ನಂ.190, 
ಜಮೀನುಗಳನ್ನು ಭೂ ಪರಿವರ್ತನೆಗೊಳಿಸಿ, | ಸನಂ.190/ ರಿಂದ ಸ.ನಂ.190/10 ರವರೆಗೆ ಹಿಸ್ಟಾಗಳಾಗಿ 
ಜಿಲ್ಲಾಧಿಕಾರಿಗಳ ಸಂರಕ್ಷಣೆಯಲ್ಲಿ ಸರ್ಕಾರವು | ವಿಭಜನೆಯಾಗಿರುತ್ತದೆ. ಪ್ರಶ್ನಿತ ಸನಂ.199/5 ರಲ್ಲಿ 1-00 
ವಹಿಸಿಕೊಂಡಿರುವುದು ನಿಜವೇ; ಎ/ಗುಂ ಪ್ರದೇಶದಲ್ಲಿ ಅಗಿಕಲ್ಬರ್‌ ಸ್ಕೂಲ್‌ ಹೆಸರಿಗೆ ಹಾಲಿ 

ಪಹಣಿಯು ಚಾಲ್ತಿಯಲ್ಲಿದ್ದು, ಸ.ನಂ.202ರಲ್ಲಿ ಒಟ್ಟು 
ವಿಸ್ಲೀರ್ಣ 5-10 ಎ/ಗುಂ ಇದ್ದು, ವಿಸ್ತೀರ್ಣ 0-10 ಖ/ಗುಲ 
ಪ್ರದೇಶದಲ್ಲಿ ಎಸ್‌.ಕೆ.ಡಿ.ವಿ.ಹೆಚ್‌.ಎಸ್‌ ಶಾಲೆಯ ಹೆಸರಿಗೆ 
ಪಹಣಿ ಚಾಲ್ತಿಯಲ್ಲಿರುತ್ತದೆ. ಸದರಿ ಪ್ರದೇಶದಲ್ಲಿ ಶಾಲಾ 
ಕಟ್ಟಡವಿದ್ದು, ಶಾಲೆಯು ಸರ್ಕಾರಿ ಶಾಲೆಯಾಗಿರುತ್ತದೆ. 

) ಒಟ್ಟು ವಿಸ್ಲೀರ್ಣ 1-10 ಎಕರೆ/ಗುಂಟೆ ಸರ್ಕಾರದ 
ವಶದಲ್ಲಿರುತ್ತದೆ. ಉಳಿಕೆ ವಿಸ್ತೀರ್ಣಕೆ ಹಾಲಿ ಪಹಣಿಯ 
ರೀತ್ಯಾ ಖಾತೆದಾರರ ಹೆಸರಿಗೆ ಪಹಣಿಯು 
ಚಾಲ್ತಿಯಲ್ಲಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳ 
ಸ್ಯಾಯಾಲಯದಲ್ಲಿ ಆರ್‌ಪಿ 97/2015-16ರ ರೀತ್ಯಾ 
ಮೇಲ್ಮನವಿ ಪ್ರಕರಣವು ದಾಖಲಾಗಿದ್ದು, ವಿಚಾರಣಾ 
ಹಂತದಲ್ಲಿರುತ್ತದೆ. 

ಆ) ಹಾಗಿದ್ದಲ್ಲಿ ಸನಂ.202, 1912 ರಿಜಿಸ್ಟರ್‌ ವಿಲ್ಲ್ನಲ್ಲಿ | ಸನಂ.202, 1912ರ ರಿಜಿಸ್ಫರ್‌ ವಿಲ್‌ನಲ್ಲಿ 


ನಮೂದಿಸಿರುವಂತೆ ಯಾವ ಕಾರಣಕ್ಕೂ ಸದರಿ 
ಜಮೀನುಗಳು ಯಾರಿಗೂ ಪರಭಾರೆಯಾಗದಂತೆ ಹಾಗೂ 
ಈ ಜಮೀನುಗಳ ಸಂಪೂರ್ಣ ಉತ್ಪತ್ತಿಯು ಈ 
ಪಾಠಶಾಲೆಗೆ ಸೇರಬೇಕೆಂದು ಮುಚ್ಚಳಿಕೆ ಬರೆದು 
ಕೊಟ್ಟಿದ್ದರ ಮೇರೆಗೆ ಸರ್ಕಾರಿ ಆದೇಶ ಸಂ:ಆರ್‌ 4769- 
10/361-07-6 ದಿನಾ೦ಕ:11.01.1910 ರ ಪ್ರಕಾರ. 
ಆದೇಶವಾಗಿರುವುದು ಕಂಡು ಬಂದಿದ್ದು, ಸನಂ.202ರಲ್ಲಿ' 
ಒಟ್ಟು ವಿಸೀರ್ಣ 5-10 ಎ/ಗುಂ ಇದ್ದು, 0-10 ಎ/ಗುಂ 
ಪ್ರದೇಶದಲ್ಲಿ ಎಸ್‌.ಕೆ.ಡಿ.ವಿ.ಹೆಚ್‌.ಎಸ್‌ ಶಾಲೆಯ ಹೆಸರಿಗೆ 
ಪಹಣಿ ಚಾಲ್ತಿಯಲ್ಲಿದ್ದು, ಸದರಿ ಪ್ರದೇಶದಲ್ಲಿ ಶಾಲಾ 
ಕಟ್ಟಡವಿದ್ದು, ಸದರಿ ಶಾಲೆಯು ಸರ್ಕಾರಿ ಶಾಲೆಯಾಗಿದ್ದು, 


'ಜಾಲ್ತಿಯಲ್ಲಿದ್ದು, 


ಸರ್ಕಾರದ ವಶದಲ್ಲಿದ್ದು, ಉಳಿಕೆ ವಿಸ್ತೀರ್ಣಕ್ಕೆ ಹಾಲಿ 
ಪಹಣಿಯ ರೀತ್ಯಾ ಖಾತೆದಾರರ ಹೆಸರಿಗೆ ಪಹಣಿಯು' 
ಮಾನ್ಯ ಜಿಲ್ಲಾಧಿಕಾರಿಗಳ 
ನ್ಯಾಯಾಲಯದಲ್ಲಿ ಆರ್‌ ಪಿ 97/2015-16 ರ ರೀತ್ಯಾ 
ಮೇಲ್ಮನವಿ ಪ್ರಕರಣವು ದಾಖಲಾಗಿದ್ದು, ವಿಚಾರಣಾ 


ಹಂತದಲ್ಲಿದ್ದು, ಪರಭಾರೆಯಾಗಿರುವುದು 
ಕಂಡುಬಂದಿರುವುದಿಲ್ಲ. 
ಇ) [ಇನ್ನು ಮುಂದಾದರೂ ಈ ಅಕ್ರಮ ಪ್ರಸ್ತಾಪಿತ ಪ್ರದೇಶಕೆ ಸಂಬಂಧಿಸಿದಂತೆ, ಮಾನ್ಯ. 


ಒತ್ತುವರಿಯನ್ನು ತೆರವುಗೊಳಿಸಿ, ಸರ್ಕಾರಿ ಆದೇಶ 
ಹಾಗೂ ದಾನಿಗಳ ಮೂಲ ಉದ್ದೇಶದಂತೆ 
ಸಕ್ರಮಗೊಳಿಸಲು ಸರ್ಕಾರವು ಕ್ರಮ 
ಕೈಗೊಳ್ಳುವುದೇ? 


ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಆರ್‌ ಪಿ 97/2015- 
16 ರಂತೆ ಮೇಲ್ಮನವಿ ಪ್ರಕರಣ ದಾಖಲಾಗಿ ವಿಚಾರಣಾ 
ಹಂತದಲ್ಲಿರುತ್ತದೆ. ಪ್ರಕರಣದ ಅಂತಿಮ ಆದೇಶ ವಾದ 
ನಂತರ, ಅಳತೆ ಕಾರ್ಯ ಕೈಗೊಂಡು ಅಳತೆಯಾದ ನಂತರ 
ಒತ್ತುವರಿಯಾಗಿರುವುದು ಕಂಡು ಬಂದಲ್ಲಿ, ಕಾನೂನು 
ರೀತ್ಯಾ ಒತ್ತುವರಿಯನ್ನು ತೆರವುಗೊಳಿಸಲು 
ವಿಯಮಾನುಸಾರ ಕ್ರಮವಹಿಸಲಾಗುವುದು. 


ಸಂಖ್ಯೆ: ಆರ್‌ಡಿ 09 ಎಲ್‌ಜಿಟಿ 2022 


WE 


ತೆಂದಾಯ ಸಚಿವರು 


